ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 28 ನೇ ಸೆಪ್ಲೆಂಬರ್‌, 2020 


ರಾಜ್ಯದ ಶಿಕ್ಷಣ ಸಂಸ್ಥೆಗಳಲ್ಲಿ ಕಡ್ಡಾಯ ಭಾಷೆ ಕಲಿಕೆ ಅಧಿನಿಯಮ 2015ನ್ನು ಜಾರಿಗೊಳಿಸುವ ಬಗ್ಗೆ 


ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ):- 


784 (934) ಮಾನ್ಯ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ 


(ಅ) ರಾಜ್ಯದಲ್ಲಿ ಎಷ್ಟು 15, CBSE, 1B, 16€s ಹಾಗೂ ಇನ್ನಿತರೆ ಪಠ್ಯಕ್ರಮ ಬೋಧಿಸುವ ಶಿಕ್ಷಸಿಣ 
ಸಂಸ್ಥೆಗಳಿವೆ; (ರಾಜ್ಯ ಪಠ್ಯಕ್ರಮ ಹೊರತುಪಡಿಸಿ ವಿವರ ನೀಡುವುದು) 


(ಆ) ಸದರಿ ಸಂಸ್ಥೆಗಳಲ್ಲಿ ಕಡ್ಡಾಯ ಬಾಷೆ ಕಲಿಕೆ ಅಧಿನಿಯಮ 2015ನ್ನು ಜಾರಿಗೆ ತರಲಾಗಿದೆಯೇ ; (ವಿವರ 
ನೀಡುವುದು) 


(ಇ) ಭಾಷಾ ಕಲಿಕೆ ಅಧಿನಿಯಮ 2015ನ್ನು ಜಾರಿಗೆ ತರದಿರುವ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಯಾವ ಕ್ರಮ 
ಕೈಗೊಂಡಿದೆ ; (ವಿವರ ನೀಡುವುದು) 


(ಈ) RTE ನಿಯಮದಡಿ ಎಷ್ಟು ಖಾಸಗಿ ಶಿಕಣ ಸಂಸ್ಥೆಗಳು ಪ್ರವೇಶಾತಿಯನ್ನು ಅನುಷ್ಠಾನಗೊಳಿಸಿವೆ ; 
ಅನುಷ್ಠಾನಗೊಳಿಸದಿರುವ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಸರ್ಕಾರ ಯಾವ ಕ್ರಮ ಕೈಗೊಂಡಿದೆ? (ವಿವರ 
ನೀಡುವುದು) 


